ಕರ್ನಾಟಕ ವಿಧಾನ ಪರಿಷತ್ತು 


4 ಉತ್ತರಿಸುವವರು 


426 

ಶ್ರೀ ಎಂ. ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕೇತು 
10-12-2020 

ಮಾನ್ಯ ಮುಖ್ಯಮಂತ್ರಿಗಳು 


ತ್ರಸಂ ಪ ಉತ್ತರ 

ಅ) [ಇತ್ತಿಚಿಗೆ ಬೆಂಗಳೂರು ಹೊಸಗುಡ್ಡದಹಳ್ಳಿಯಲ್ಲಿ ನಡೆದ ಬೆಂಕಿ 
ಹೊಸಗುಡ್ಡದಹಳ್ಳಿಯಲ್ಲಿರುವ ಕೆಮಿಕಲ್‌ | ಅವಘಡದ ಉದ್ದಿಮೆಯು ಕೆಮಿಕಲ್‌ 
ಕಾರ್ಯಾನೆಯಲ್ಲಿ ಬೆಂಕಿ ಅವಘಡವಾಗಿರುವುದು ಕಾರಾನೆಯಾಗಿರುವುದಿಲ್ಲ ಬದಲಿಗೆ ಒಂದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ದಾಸ್ತಾನು ಮಳಿಗೆಯಾಗಿರುತ್ತದೆ. ಜೆಂಕ8 ಅವಘಡ 

ಸಂಭವಿಸಿರುವುದು - ಸರ್ಕಾರದ ಗಮನಕ್ಕೆ 
ಬಂದಿರುತದೆ. 
} ಖಿ 

ಆ) |ಪಸತಿ ಪುದೇಶಗಳಲ್ಲಿ. ಈ ರೀತಿಯ | - ವಸತಿ ಪ್ರದೇಶದಲ್ಲಿ ಕೆಮಿಕಲ್‌ / ಯಾವುದೇ 
ಕಾರ್ಬಾನೆಗಳನ್ನು ಸ್ಥಾಪನೆ ಮಾಡಲು ಇರವ | ಕಾರಾನೆಗಳನ್ನು ನಡೆಸಲು 
ಮಾನದಂಡಗಳೇನು; ಅವಕಾಶಗಳಿರುವುದಿಲ್ಲ, 

ಇ) | ವಸತಿ ಪ್ರದೇಶದಲ್ಲಿ ಈ ರೀತಿಯ ಅಪಾ ಪಾಯಕಾರಿ ಅವಘಡ ಸಂಭವಿಸಿದ ಉದ್ದಿಮೆಯ 
ಕೆಮಿಕಲ್‌ ಕಾರ್ಪಾನೆಗಳನ್ನು ನಡೆಸುತ್ತಿರುವವರ ಮಾಲೀಕರು ಮತ್ತು ಇನ್ನಿತರರನ್ನು ಈಗಾಗಲೇ 
| ಬಗ್ಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಸಂಬಂಧಪಟ್ಟ ಪೊಲೀಸ್‌ ಇಲಾಖೆ ರವರು 

"| ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; * | ಬಂಭಿಸಿರುತ್ತಾರೆ ಹಾಗೂ ಸದರಿ " ಅವಘಡಕ್ಕೆ | 
WN ಸಂಬಂಧಿಸಿದಂತೆ. ಪೊಲೀಸ್‌ ಇಲಾಖಾ ವಶಿಯಿಂದ 
ತನಿಖೆಯು ಪ್ರಗತಿಯಲ್ಲಿರುತ್ತದೆ. 

ಈ). | ಸದರ ಬೆಂಕಿ ಅವಘಡದಲ್ಲಿ ಕಾರಾನೆಯ ಪರಿಹಾರಕ್ಕೆ ಸಂಬಂಧಿಸಿದಂತೆ ಕಂದಾಯ "ಮತ್ತು 
ಅಕ್ಕಪಕ್ಕ ಇರುವ ಸಾರ್ವಜನಿಕ ಸ್ಪತ್ತುಗಳಿಗೆ ಕಾಮಗಾರಿ ಇಲಾಖೆಗಳ ಸಂಬಂಧಿಸಿದ 
ಆಗಿರುವ ನಷ್ಟಕ್ಕೆ ಸರ್ಕಾರ ಒದಗಿಸಿದ | ಅಧಿಕಾರಿಗಳು ಜಂಟಿ ಸ್ಥಳ ಪರಿಶೀಲನೆ ನಡೆಸಿದ್ದು, 
ಪರಿಹಾರವೆಷ್ಟು; " |ಕಾರ್ಬಾನೆಯ ಅಕ್ಕಪಕ್ಕದ 10 ಮನೆಗಳಿಗೆ 

ಹಾನಿಯಾಗಿದ್ದು, ಸದರಿ ಮನೆಗಳ ದುರಸ್ಥಿ ಸಂಬಂಧ |" 
ಪರಿಹಾರ ನೀಡಲು ರೂ. 55.57 ಲಕ್ಷಗಳಿಗೆ 
ಅಂದಾಜು ಪಟ್ಟಿಯನ್ನು ತಯಾರಿಸಿ, ಪರಿಹಾರ 
| ನೀಡಲು ಕಮವಹಿಸಲಾಗುತ್ತಿರುತ್ತದೆ. 

ಉ) | ಇತ್ತೀಚೆಗೆ ಬೆಂಗಳೂರು ಹೊಸಗುಡ್ಡದ ಬೆಂಗಳೂರು ನಗರದ ವಿಜಯನಗರ ವಿಧಾನ ಸಭಾ 


ಹಳ್ಳಿಯಲ್ಲಿರುವ ಕೆಮಿಕಲ್‌ ಕಾರ್ಬಾನೆಯಲ್ಲಿ 
ಆಗಿರುವ ಬೆಂಕಿ ಅವಘಡದ ಬಗ್ಗೆ ಪೂರ್ಣ 
ಮಾಹಿತಿ" ಒದಗಿಸುವುದು? '” 


ಕ್ಷೇತ್ರದ ವಾರ್ಡ್‌ ಸಂಖ್ಯೆ : 134 ಬಾಪೂಜಿನಗರ 
ವಾರ್ಡಿನ ಹೊಸಗಡ್ಡದಹಳ್ಳಿ ಕುವೆಂಪುನಗರ, 1ನೇ 
ಮುಖ್ಯ ರಸ್ತೆಯ “ಎ. ಸ್ಟ್ರೀಟ್‌ನಲ್ಲಿ ಮೆ . ರೇಖಾ 
ಕೆಮಿಕಲ್ಸ್‌ ನಂಬ ಹೆಸರಿನಲ್ಲಿ ಶ್ರೀ ಸಜ್ಜನ್‌ ರಾಜ್‌ 
ಎಂಬುವವರು ಅನಧಿಕೃವಾಗಿ ನಡೆಸುತ್ತಿದ್ದ 


-2- 


. ಆಕಸ್ಲಿಕವಾಗಿ ಬೆಂಕಿ ಅವಘಡ ಸಂಭವಿಸಿರುತ್ತದೆ. 


ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುತ್ತಾರೆ. 


| ಆಯುಕ್ತರವರಿಗೆ ಸೂಚಿಸಿರುತ್ತಾರೆ. 


| ರೀತಿಯ ದಾಸ್ತಾನು ಮಳಿಗೆಗಳನ್ನು ಕೂಡಲೇ 


|ಠಾಜ್‌ ಮತ್ತು ಇತರರ ವಿರುದ್ಧ ಪ್ರಥಮ 


ರಾಸಾಯನಿಕ ವಸ್ತುಗಳ ದಾಸ್ತಾನು ಮಳಿಗೆಯಲ್ಲಿ 
ದಿನಾಂಕ: 10.11.2020 ರಂದು ಬೆಳಿಗ್ಗೆ 10.30ರ 
ಸಮಯದಲ್ಲಿ. ರಾಸಾಯನಿಕ ವಸ್ತುಗಳನ್ನು ಬ್ಯಾರಲ್‌ 
ನಿಂದ ಬ್ಯಾರಲ್‌ಗೆ ವರ್ಗಾಯಿಸುತ್ತಿದ್ದ ಸ೦ದರ್ಭದಲ್ಲಿ 


ಸದರಿ ಬೆಂಕಿ ಅವಘಡದಲ್ಲಿ ದಾಸ್ತಾನು 
ಮಳಿಗೆಯ ಇಬ್ಬರು ಕಾರ್ಮಿಕರಿಗೆ ಸಣ್ಣಿಪುಟ್ಟ 
ಸುಟ್ಟಗಾಯಗಳಾಗಿದ್ದು, ಅವರುಗಳು ವಿಕ್ಟೋರಿಯಾ 


ಸದರಿ ಸ್ಥಳಕ್ಕೆ "ಮಾನ್ಯ ಗೃಹ ಸಚಿವರು, 
ಕರ್ನಾಟಕ ಸರ್ಕಾರ ರವರು ಭೇಟಿ ನೀಡಿ ಇಂತಹ 
ಅವಘಡಗಳು ಯಂವ್ರಟೇ ನಗರದ ಯಾವುದೇ. 
ಸ್ಥಳದಲ್ಲಿ ನಡೆಯದಂತೆ ಅಗತ್ಯ ಕ್ರಮವಹಿಸಲು 
ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿ. 
ಪೊಲೀಸ್‌ ಇಲಾಖಾ, ವತಿಯಿಂದ ರಠಾಣಾವಾರು 
ವಸತಿ ಪ್ರದೇಶಗಳಲ್ಲಿರುವ ದಾಸ್ತಾನು ಮಳಿಗೆಗಳ 
ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತೆ ಪೊಲೀಸ್‌ 


ದಿನಾಂಕ: 11-11-2020 ರಂದು ಬೆಳಿಗ್ಗೆ 
ಅವಘಡದ ಸ್ಥಳಕ್ಕೆ ಮಾನ್ಯ ಆರೋಗ್ಯ ಸಚೆವರು 
ಕರ್ನಾಟಕ ಸರ್ಕಾರ ರವರು ಭೇಟಿ ನೀಡಿ ಈ 


ಗುರುತಿಸಿ ಕೈಗಾರಿಕಾ ಪ್ರದೇಶಗಳಿಗೆ ಸ್ಥಳಾಂತರಿಸುವ 
ಸಂಬಂಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ , ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ 
ಸೂಚಿಸಿರುತ್ತಾರೆ. 


ಪಾಲಿಕೆ .ವತಿಯಿಂದ ಸದರಿ ಅನಧಿಕೃತ 
ದಾಸ್ತಾನು ಮಳಿಗೆಯ ಮಾಲೀಕರಾದ ಶ್ರೀ ಸಜ್ಜನ್‌ 


ವರ್ತಮಾನ ಮಾಹಿತಿಯನ್ನು (FIR) 
ದಾಖಲಿಸುವಂತೆ ಸ್ಥಳೀಯ. ಪೊಲೀಸ್‌ ಠಾಣೆಯಲ್ಲಿ 
ದೂರು ದಾಖಲಿಸಲಾಗಿರುತ್ತದೆ. 


"ನಅಇ 387 ಎಂಎನ್‌ಯು 2020. 


(ಬಿ.ಎಸ್‌. ಯಡಿಯೂರಪ್ಪ)” 
ಮುಖ್ಯಮಂತ್ರಿ. 


